ಲಿಖಿತ ಮೂಲಕ ಉತರಿಸುವ 
ಪುಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ : 01 ನೇ ಫೆಬ್ರವರಿ, 2021 


ವಾಣಿಜ್ಯ ಶಾಸ್ತ್ರ ಬೋಧನೆ ಬಗ್ಗೆ 


ಡಾ।।| ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ) :- 


148 (175) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಸರ್ಕಾರಿ ಪದವಿಪೂರ್ವ ಕಾಲೇಜುಗಳಲ್ಲಿ ಪದವಿಪೂರ್ವ ಶಿಕಣ ಇಲಾಖೆಯಿಂದ ವಾಣಿಜ್ಯ ಶಾಸ್ತ್ರ 
ಸಂಯೋಜನೆಯನ್ನು ಮಂಜೂರು ಮಾಡಿ, ಈ ಸಂಯೋಜನೆಗೆ ಬೋಧನೆ ಮಾಡುವ ವಾಣಿಜ್ಯ ಶಾಸ್ತ 
ಉಪನ್ಯಾಸಕರ ಹುದ್ದೆ ಮಂಜೂರು ಮಾಡಲಾಗಿದೆಯೇ; 


(ಆ) ವಾಣಿಜ್ಯ ಶಾಸ್ತ ಹುದ್ದೆ ಮಂಜೂರು ಮಾಡದೇ ಇದ್ದಲ್ಲಿ, ವಾಣಿಜ್ಯ ಶಾಸ್ತ ಪಠ್ಯವನ್ನು ಬೋಧಿಸುವ 
ವ್ಯವಸ್ಥೆಯನ್ನು ಪದವಿಪೂರ್ವ ಶಿಕ್ಷಣ ಇಲಾಖೆಯು ಮಾಡಿದೆಯೇ; 


(ಇ) ವಾಣಿಜ್ಯ ಶಾಸ್ತ ಹುದ್ದೆಗಳು ಮಂಜೂರು ಮಾಡದೇ ಬೋಧನೆ ಮಾಡಲು ಅತಿಥಿ ಉಪನ್ಯಾಸಕರ 
ನೇಮಕಾತಿಗೆ ಸರ್ಕಾರ ಚಿ೦ತನೆ ನಡೆಸಿದೆಯೇ? (ಮಾಹಿತಿ ನೀಡುವುದು) 


